ರ 


ಕರ್ನಾಟಕ ವಿಧಾನ ಪರಿಷತ್ತು 


ಹಕ್ಕ ಗುರುತ್ಲಾಡ ಪಕ್ಸ ಸಂಪ 


4003 


ಬಿ 
ಮಾನ್ಯ ಸದಸ್ಯರೆ ಹೆಸರು 


ಶೀ.ಆರ್‌- ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಚೇಕಾದ'` ದಿನಾಂಕ 


02-03-2020 


ಉತ್ತರಸುವ ಸಚಿವರ 


ಮಾನ್ಯ ಆರಾಗ್ಯ ಮತ್ತ ಪಚಂದ ಸರ್ಯಾಣ ಹಾಗಾ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಹ 


್ನೆ 


(2 


ಉತ್ತರ 


ರಾಜ್ಯದಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ 
ವೈದ್ಯರ ಕೊರತೆಯಿಂದ ರೋಗಿಗಳಿಗೆ 
ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆ 
ಲಭ್ಯವಾಗದೇ ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


'ಬಂದಿದೆ 


(ಆ) 


ರಾಜ್ಯದಲ್ಲಿ `ಹಾಲಿ ವೈದ್ಯರ ಕೊರತೆ ಎಷ್ಟಿದೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ `ಹಾಲಿ`ಖಾಲಿ`ಇರುವ ವೈದ್ಯರ ವಿವರಗಳ ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ 


(ಇ) 


ವೈದ್ಯರ ಕೊರತೆ"`ನೀಗಿಸಲು ಸರ್ಕಾರ 
ಇದುವರೆಗೂ ಯಾವ ಕ್ರಮ ಕೈಗೊಂಡಿದೆ? 


ಖಾರಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ತೆಗೆದುಕೊಂಡಿರುವ 
ಕ್ರಮಗಳು:- 


1. ತಜ್ಞ ವೈದ್ಯರನ್ನು “On Call Basis” ಮೇಲೆ ತೆಗೆದುಕೊಳ್ಳಲು 
ಸರ್ಕಾರದ ಆದೇಶ ಸಂಖ್ಯೆ. ಆಕುಕ 178 ಹೆಚ್‌ಎಸ್‌ಹೆಚ್‌ 2011 
ದಿನಾಂಕ: .20-05-2016ರಲ್ಲಿ ಆಯಾ ಜಿಲ್ಲಾ ಆರೋಗ್ಯ & ಕುಟುಂಬ 
ಕಲ್ಯಾಣಾಧಿಕಾರಿಗಳು: ಜಿಲ್ಲಾಧಿಕಾರಿಗಳ ಸಹಮತಿ "ಪಡೆದು . ನೇಮಕ 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

2. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ 
ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ಗುತ್ತಿಗೆ 
ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಸರ್ಕಾರಿ ಆದೇಶ ಸಂಖ್ಯೆ: 
ಆಕುಕ 297 ಹೆಚ್‌ಎಸ್‌ಹೆಚ್‌ 2015, ದಿನಾಂಕ:22-04-2016 ಹಾಗೂ 
ಆಕುಕ 359 .ಹೆಜ್‌ಎಸ್‌ಹೆಚ್‌ 2016, ದಿನಾ೦ಕ:01-08-2016ರಲ್ಲಿ 
ಅನುಮತಿ ನೀಡಲಾಗಿದೆ. 

3.. - ಎಂಬಿಬಿಎಸ್‌ ಪದವಿ ಹೊಂದಿದ ವೈದ್ಯ ಅಭ್ಯರ್ಥಿಗಳು 
ಲಭ್ಯವಿಲ್ಲದೆ ಇದ್ದ ಪಕ್ಷದಲ್ಲಿ ಸದರಿ ಹುದ್ದೆಯ ಎದುರು ಗುತ್ತಿಗೆ ಆಯುಷ್‌ 
ವೈದ್ಯರನ್ನು ಆಯಾ ಜಿಲ್ಲಾ ಆರೋಗ್ಯ & ಕುಟುಂಬ ಕಲ್ಯಾಣಾಧಿಕಾರಿಗಳು 
ಜಿಲ್ಲಾಧಿಕಾರಿಗಳ ಸಹಮತಿ ಪಡೆದು ನೇಮಕ ಮಾಡಿಕೊಳ್ಳಲು ಅನುಮತಿ 
ನೀಡಲಾಗಿದೆ. ' 

4. 'ಹಾಗೆಯೇ ಖಾಲಿ ಇರುವ ತಜ್ಯರು/ಸಾಮಾನ್ಯ ಕರ್ತವ್ಯ 
ವೈದ್ಯಾಧಿಕಾರಿ ಹಾಗೂ ದಂತ ಆರೋಗ್ಯಾಧಿಕಾರಿಗಳ ಹುದ್ದೆಗಳನ್ನು 
ವಿಶೇಷ ನೇರ ನೇಮಕಾತಿ ನಿಯಮ-2019ರ ಮೂಲಕ ಭರ್ತಿ 
ಮಾಡಲು ದಿನಾಂಕ: 06-02-2020ರ ಕರ್ನಾಟಕ ರಾಜ್ಯ : ಪತ್ರದಲ್ಲಿ 
ಕರಡು ನಿಯಮಗಳನ್ನು ಪ್ರಕಟಿಸಿದ್ದು, ಅಂತಿಮ ನಿಯಮಗಳನ್ನು 
ಹೊರಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 


 ಸಂ:ಆಕುಕ 01 ಹೆಚ್‌ ಎಸ್‌ ಡಿ 2020 


ಹಿಂದುಳಿದ ವರ್ಗಗ 


A 


ಕಲಾಣ ಸಚಿವರು. 


ಜಿಲ್ಲೆಯ ಹೆಸರು 
| 1 [ಬೆಂಗಳೂರು ನಗರ 
2 [ಬೆಂಗಳೊರು (ಗ್ರಾ) 


ನ್‌ 


- 
= 


pe 
[A] 
pe 
ಲ 


KEE ES 
ELE 
Me UE 


y 

ko) 
el 
RE 
ಮ 
p 
[7 


ಹಾಸನ 


ಇ 
ಉಡುಪಿ 


ec 


KN © 5 
(8 

[nN 
MEE 
2 Jol 
a] [Ha 

ಔತ 

0 
sa] 
ls 


<n 


sk 


a 


MN 
am 
pe 
ಲಾ 


MY ki 


0 
ಆಂ 
|3 
a 
2L 


'ಅನುಬಂಧೆ-1 
ಪ್ರಶ್ನೆ ಸಂಖ್ಯೆ-48(103) ' 


ರಾಜ್ಯದಲ್ಲಿ ಖಾಲಿ ಇರುವ ತಜ್ಞಧು/ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು "ಮತ್ತು ದಂತ ಆರೋಗ್ಯಾಧಿಕಾರಿಗಳ ಖಾಲಿ ಹುದ್ದೆಗಳ ಮಾಹಿತಿ 


ಸಾಕ ವೈದ್ಯಾಧಿಕಾರಿಗಳು 
ಕಸ ತಜ್ಞಧು 
|] ಗತಿಗೆ ಗುತ್ತಿಗೆ 
(ಎಂಬಿಬಿಎಸ್‌) | (ಆಯುಷ್‌) 
| Vacancy) 
TT 


ಎಸ್‌.ಎಮ್‌:ಓ/ಸಿ 


ಖಾಲಿ | ಎಂಓ/ಡಿಸಿಎಂಓ 


ದಂತ, 


ಆರೋಗ್ಯಾಧಿಕಾರಿಗಳು 
ಖಾಲಿ 
ಗುತ್ತಿಗೆ (clear 
Vacancy) 


lS SN EN EN EN NN ON 
NN EN SE NN EN NN 
| 1 


ಇಲಾಖೆಯಲ್ಲಿ GM, GS, OBG, ANAE, PAED, OPTHO, ORTHO, ENT, SKIN, RADIO- ಒಟ್ಟು 824 ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಕರಡು 
ನಿಯಮವನ್ನು ಹೊರಡಿಸಲಾಗಿದೆ. ಉಳಿದ ತಜ್ಜತೆಯ ಖಾಲಿ ಹುದ್ದೆಗಳು ಈ ಪಟ್ಟಿಯಲ್ಲಿ ಒಳಗೊಂಡಿವೆ. 


